ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಫೆ ರಹಿತ ಪ್ರಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1544 (1869) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 

ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 

ವಿಷಯ: ಆನ್‌ಲೈನ್‌ ಕಲಿಕೆ ಸಂದರ್ಭದಲ್ಲಿ ಮಕ್ಕಳ ಮಾನಸಿಕ ಸಮಸ್ಯೆ ಬಗ್ಗೆ 
(ಅ) ಕೋವಿಡ್‌-19 ಸಮಯದಲ್ಲಿ ಮಕ್ಕಳು ಶಾಲೆಗೆ ಹೋಗದೇ ಮನೆಯಲ್ಲಿಯೇ ಆನ್‌ಲೈನ್‌ 
ಕ್ಲಾಸ್‌ ಮುಖಾಂತರ ಕಲಿಕೆಯನ್ನು ಮುಂದುವರಿಸಿದ್ದು, ಇದರಿಂದ ಮಕ್ಕಳ ಮೇಲೆ ಉಂಟಾದ 
ಮಾನಸಿಕ ಸಮಸ್ಯೆಯ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
(ಆ) ಮಕ್ಕಳು ಕೋವಿಡ್‌ ಸಂದರ್ಭದಲ್ಲಿ ಕೋರೋನಾ ಭಯ, ಮಾನಸಿಕ ಒತ್ತಡ, ಮೊಬೈಲ್‌ 
ಗೀಳಿಗೆ ಒಳಗಾಗಿದ್ದು ಈ ಸಮಸ್ಯೆಯಿಂದ ಅವರನ್ನು ಹೊರತರಲು ಸರ್ಕಾರ ಯಾವುದಾದರೂ 
ಕ್ರಮ ಕೈಗೊಂಡಿದೆಯೇ; 


(ಇ) ಮಕ್ಕಳ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರತಿ ಶಾಲೆಗಳಿಗೆ ಒಬ್ಬ ಆಪ್ತ 
ಸಮಾಲೋಚಕರನ್ನು ನೇಮಿಸುವ ಕುರಿತು ಸರ್ಕಾರ ಚಿ೦ತಿಸುತ್ತಿದೆಯೇ? 


